ಕರ್ನಾಟಕ ವಿಧಾನ ಪರಿಷತ್ತು 


1] ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ ; 487 


2} ಮಾನ್ಯ ಸದಸ್ಯರ ಹೆಸರು : ಶ್ರೀಮತಿ ಎಸ್‌.ವೀಣಾ ಅಚ್ಚೆಯ್ಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


3] ಉತ್ತರಿಸುವ ದಿನಾಂಕ : 16/12/2021 


4] ಉತ್ತರಿಸುವ ಸಚಿವರು : ಗೃಹ ಸಚಿವರು 


ಕೊಡಗು ಜಿಲ್ಲಯಲ್ಲ. ಗ 

ಪ್ರದೇಶಗಳನ್ನು ತಮ್ಮ ವ್ಯಾಪ್ತಿಯಲ್ಲಿ ಹೊಂದಿರುವ 
ಪೊಲೀಸ್‌ ಠಾಣೆಗಳು ಎಷ್ಟು ಮತ್ತು ಯಾವುವು; 
ಅವುಗಳ ವ್ಯಾಪ್ತಿಗೆ ಒಳಪಡುವ ಪ್ರದೇಶಗಳು 
ಯಾವುವು; 


ಹೊಂದಿರುವ ಪೊಲೀಸ್‌ ಠಾಣೆಗಳ ಸಂಖ್ಯೆ-03. 


ವಿವರ ಈ ಕೆಳಕಂಡಂತಿದೆ : 


1. ಭಾಗಮಂಡಲ ಹೊಲೀಸ್‌ ಠಾಣೆ ಮತು ಒಳಪಡುವ ಪ್ರದೇಶಗಳು 
ಭಾಗಮಂಡಲ ಪೊಲೀಸ್‌ ಠಾಣೆಯ ವ್ಯಾಪ್ತಿಯ ಗಡಿಭಾಗದ ಕರಿಕೆ 


ಗ್ರಾಮ, ಮುಂಡ್ರೋಟ್‌, ತಲಕಾವೇರಿ (ಚೇರಂಗಾಲ) ಕೊಳಗದಾಳು, 
ಬೇಂಗೂರು, ಬಿ.ಬಾಡಗ ಕೋರಂಗಾಲ, ಅಯ್ಯಂಗೇರಿ 
ದೊಡ್ಡಪುಲಿಕೋಟು, ಕೋಪಟ್ಟಿ, ಸಣ್ಣಪುಲಿಕೋಟು, ತಾವುರು, ' 
ಸಿಂಗತ್ತರು, ಕುಂದಚೇರಿ, ತಣ್ಣಿಮಾನಿ ಗ್ರಾಮಗಳು. 


2. ವಿರಾಜಸೇಟೆ ಗ್ರಾಮಾಂತರ ಠಾಣೆ ಮತ್ತು ಒಳಪಡುವ ಪ್ರದೇಶಗಳು 
1) ನಾಂಗಾಲ 2) ನಲ್ಪತ್ರೋಕ್ಸು 3) ಹೆಗ್ಗಳ 4) ಕೆಬಮಳ್ಳೂರು 
5) ಚೆಂಬೆಬೆಳ್ಳೂರು 6) ಕಣ್ಣಂಗಾಲ 7) ಅರಪಟ್ಟು 8) ವಿ.ಬಾಡಗ 
9) ಕಂಡಂಗಾಲ 10) ಕೊಳ್ತೋಡುಬೈಗೋಡು 1) ಬಿಟ್ಟಂಗಾಲ 
12) ಕೊಟ್ಟೋಳಿ 13) ಪಾಲಂಗಾಲ 14) ಠೇವಣಗೇರಿ 
15) ಐಮಂಗಲ 16) ಮೈತಾಡಿ 17) ನಾಲ್ಕೇರಿ 18) ಕದನೂರು 
19) ಕಡಂಗ ಮರೂರು 20) ಕುಂಜಿಲಗೇರಿ' 21) ಕರಡ 22) ಮತ್ತಿ 
ಕಾರ್ಮಾಡು 23) ಅಮ್ಮತ್ತಿ 24) ಕಾವಾಡಿ 25) ಬಿಳುಗುಂದ 
26) ಬಾಳುಗೋಡು 27) ಅರಮೇರಿ 28) ಬೊಳ್ಳುಮಾಡು 
29) ಹೊಸಕೋಟೆ ಗ್ರಾಮಗಳು. 


ವಿರಾಜಪೇಟೆ ಗ್ರಾಮಾಂತರ ಠಾಣೆಯು ದಕ್ಷಿಣಕ್ಕೆ ಕೇರಳ ರಾಜ್ಯದ 
ಇರಿಟಿ ಠಾಣಾ ಸರಹದ್ದನ್ನು ಹೊಂದಿರುತ್ತದೆ. 


3. ಕುಟ್ಟ ಠಾಣೆ ಮತು ಒಳಪಡುವ ಪ್ರದೇಶಗಳು 
1) ಕುಟ್ಟ 2) ಮಂಚಳ್ಳಿ 3) ನಾಲ್ಕೇರಿ 4) ಕೋತೂರು 5) ಕೆ ಬಾಡಗ 


ಗ್ರಾಮ ಠಾಣೆಯ ಪೂರ್ವಕ್ಕೆ ಮೈಸೂರು ಜಿಲ್ಲೆಯ ಹುಣಸೂರು 
ಗ್ರಾಮಾಂತರ ಪೊಲೀಸ್‌ ಠಾಣಾ ಸರಹದ್ದು, ಪಶ್ಚಿಮ ಮತ್ತು ದಕ್ಷಿಣಕ್ಕೆ 
ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ತಿರುನೆಲ್ಲಿ ಪೊಲೇಸ್‌ ಠಾಣಾ 
ಸರಹದ್ದನ್ನು ಹೊಂದಿರುತ್ತದೆ. 


ಕಾರ್ಯನಿರ್ವಹಸುತ್ತಿರುವ ಹಾಗೂ ಖಾಲಿ 
ಇರುವ ಹುದ್ದೆಗಳ ವಿವರಗಳೇನು; 


ಗಡಿಭಾಗದ 
ಸುವ್ಯವಸ್ಥೆ ಗುರುತರ. ಹೊಣೆ ಹೊತ್ತಿರುವ ಈ 
ಎಲ್ಲಾ ಹೊಲೀಸ್‌ ಠಾಣೆಗಳಿಗೆ ಅಗತ್ಯ 
ಕಛೇರಿಗಳು ಹಾಗೂ ಮೂಲಭೂತ 
ಸೌಕರ್ಯಗಳನ್ನು ಕಲ್ಲಿಸಲಾಗಿದೆಯೇ; (ವಿವರ 


ನೀಡುವುದು) 


ಪೂರ್ಣ ಪ್ರಮಾಣದಲ್ಲಿ ಸಿಬ್ಬಂದಿಗಳು ಹಾಗೂ 
ಅಧಿಕಾರಿಗಳನ್ನು ನಿಯುಕಗೊಳಿಸಲಾಗಿದೆಯೇ? 
(ವಿವರ ನೀಡುವುದು) 


ಸಂಖ್ಯೆ: ಹೆಚ್‌ಡಿ 182 ಪಿಓಪಿ 2021 


ಡಗು ಜಿಲ್ಲೆಂ ಗನ ಭಾಗದ  ಪೊಪೇಸ್‌ ಾಣೆಗಳಿಗೆ 
ಮಂಜೂರಾಗಿರುವ, ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಖಾಲಿ 
ಇರುವ ಹುದ್ದೆಗಳ ವಿವರ ಈ ಕೆಳಕಂಡಂತಿದೆ : 


ಸದರಿ ಡಿ ಲೀಸ್‌ ಧಠಾಣಿಗಳಿಗೆ ಸಂ ಕಲ್ಪ 
ಸುಸ್ಥಿಯಲ್ಲಿರುತ್ತದೆ ಮತ್ತು ಅಗತ್ಯ ಮೂಲಭೂತ ಸೌಕರ್ಯಗಳಾದ 
ಕುಡಿಯುವ ನೀರು, ಪೀಠೋಪಕರಣಗಳು, ಶೌಚಾಲಯ 
ಕಲ್ಪಿಸಲಾಗಿದೆ. 


ಖಾಲಿ ಇರುವ ಸಿ.ಪಿಸಿ. ಹುದ್ದಗಳಿ ಠೇಮುಕಾತಿಗಾಗಿ 
ಅಧಿಸೂಚನೆಗೊಳಿಸಲಾಗಿದ್ದು, ಈಗಾಗಲೇ ಅಭ್ಯರ್ಥಿಗಳಿಗೆ ಲಿಖಿತ 
ಪರೀಕ್ಷೆಯು ಪೂರ್ಣಗೊಂಡಿದ್ದು ಇಟಿ. & ಪಿ.ಎಸ್‌.ಟಿ. 
ಪರೀಕ್ಷೆಯನ್ನು ನಡೆಸಬೇಕಾಗಿದ್ದು, ಸದರಿ ಪರೀಕ್ಷೆ ನಡೆಸಿದ ಬಳಿಕ 
ನೇಮಕಾತಿ ಆದೇಶ ಹೊರಡಿಸಿ ಅವರುಗಳನ್ನು ಖಾಲ ಇರುವ 
ಹುದ್ದೆಗಳಿಗೆ ನಿಯುಕ್ತಿಗೊಳಿಸಲಾಗುತ್ತದೆ. 


\) R £, Kl 


(ಆರಗ ಜ್ಞಾನೇಂದ್ರ 
ಗೃಹ ಸಚಿವರು. 


